ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರಿನ ಅಬಿವೃದ್ದಿ ಪ್ರಾಧಿಕಾರದಿಂದ ವಸತಿ ಸಮುಚ್ಜಯಗಳ ಕುರಿತು 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು)- 
73(390) ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಎಷ್ಟು ವಸತಿ ಸಮುಚ್ಚಿಯಗಳನ್ನು ನಿರ್ಮಿಸಲಾಗಿದೆ; (ಬಿವರ 
ಒದಗಿಸುವುದು) 


(ಆ) ವಸತಿ ಸಮುಚ್ಚಯದಲ್ಲಿ ಎಷ್ಟು ಫ್ಲಾಟ್‌ ಮಾರಾಟವಾಗಿದೆ ; ಉಳಿದಿರುವ ಫ್ಲಾಟ್‌ಗಳ ಸಂಖ್ಯೆ ಎಷ್ಟು; 


(ಇ) ಹಾಲಿ ಉಳಿದಿರುವ ಫ್ಲಾಟ್‌ಗಳನ್ನು ಮಾರಾಟ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


